ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ; 315 
ಸದಸ್ಯರ ಹೆಸರು ಶ್ರೀ ವೈ.ಎ.ನಾರಾಯಣಸ್ಥಾಮಿ (ಶಿಕ್ಷಕರ ಕ್ಷೇತ್ರ. 
ಉತ್ತರಿಸುವ ದಿನಾಂಕ 2.07.2018 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 
pr) Eh 5. [SY 
ತಾ EW | ತ್‌ 7] 
ಅ) ರಾಜ್ಯದಲ್ಲಿರುವ ಖಾಸಗಿ ಅನುದಾನಿತ 
ಶಾಲೆಗಳಲ್ಲಿನ ಶಿಕ್ಷಕರಿಗೆ/ ಉಪನ್ಯಾಸಕರಿಗೆ 
ಫಲಿತಾಂಶವನ್ನು ಮಾನದಂಡವನ್ನಾಗಿಸಿ ಬಂದಿದೆ. 
ಸಂಬಳವನ್ನು ತಡೆಹಿಡಿಯುತ್ತಿರುವುದು 
J ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
73) 1 ಬಂದಿದಲ್ಲಿ ಇಂತಹ ನಿರ್ಧಾರದಿಂದ ಎಷ್ಟು 
ಥ್‌) ಸ ತ § pe ಯಾವುದೇ ಶಾಲಾ/ಕಾಲೇಜುಗಳ | 
z p ಕಠ \ ಸಿರ 1 s ಘಾ 
‘ ಬ ತೊಂದರೆಯಾಗಿರುವುದಿಲ್ಲ. 
ತೊಂದರೆಯಾಗಿದೆ; 3 ಬ್ಯ 
ಇ) ಗ ಅಷ್ಯೈಜ್ಞಾನಿಕ ನಿರ್ಧಾರವನ್ನು | ಅನುದಾನಿತ ಪ್ರೌಢಶಾಲೆಗಳ ಎಸ್‌.ಎಸ್‌.ಎಲ್‌.ಸಿ. 
ಸರ್ಕಾರ ಹಿಂಪಡೆಯುವುದೇ? (ಸರ್ಕಾರದ | ಫಲಿತಾಂಶವು ಕಳೆದ 5 ವರ್ಷಗಳ ಜಿಲ್ಲಾ ಸರಾಸರಿಗಿಂತ 
“| ಆದೇಶದ ಪ್ರತಿಯನ್ನು ನೀಡುವುದು) ಕಡಿಮೆಯಿದ್ದಲ್ಲಿ, ಅಂತಹ ಶಾಲೆಗಳ ಸಿಬಂದಿಗಳ ವಿವರಣೆ | 
ಪಡೆದು ಶಿಸ್ತಿನ ಕ್ರಮ. ಜರುಗಿಸಲು" ಹೊರಡಿಸಿರುವ 
ಸುತ್ತೋಲೆ ಸಂಖ್ಯೆ ೩8(8)ಶಾ.ಶಿ. ಆ ಪರೀಕ್ಷೆ -01/ 
2017-18, ದಿನಾಂಕ": 03/07/2018ರ ಪ್ರತಿಯನ್ನು 
ಅನುಬಂಧಿಸಿದೆ. 
` (ಸಂಖ್ಯೆ ಇಡಿ 373 ಎಸ್‌ಇಎಸ್‌ 2018) 


ಕರ್ನಾಟಿಕ ಸರ್ಕಾರ 
ಸಾರ್ವಜನಿಕೆ ಶಕ್ಷಣ ಇಲಾಖೆಯ ಆಯುಕ್ತರ ಕಛೇರಿ, ಬೆಂಗಳೂರು- 01. 
ಸಂಖ್ಯೆ:ಸಿಡ[8]ಶಾಶಿಅ: ಪರೀಕ್ಷೆ- _owzor- -18 | ದಿನಾಂಕ.೦3.೦7.2೦18 
ಸುತ್ಲೋಲೆ 


ಸ ವಿಷಯ:-ಖಾಸಗಿ ಅನುದಾನಿತ ಪೌಢಖಾಲೆಗಳಲ್ಲಿ ಕಳೆದ 5 ವರ್ಷಗಳಲ್ಲಿ ಜಿಲ್ಲಾ ಸರಾಸರಿ ಪಃ ಪಲಿತಾಂಶಕ್ಕೆಂತ 
ಕಡಿಮೆ ಫಲಿತಾಂಶ ಪಡೆದ ಶಾಲೆಗಳಿಗೆ ಅಸುದಾನ ತಡೆಹಿದಿಯು ವಿಚಾರದ ಬಗ್ಮೆ 
ಉಲ್ಲೇಖ:1]ನಿರ್ದೇಶಕರು, ಪೌಢ ಶಿಕ್ಷಣ, ಆಯುಕ್ತರ ಕಛೇರಿ ಇವರ ಸುತ್ತೋಲೆ ಸಮ ಸಂಖ್ಯೆ ಪತ್ರ 

ದಿನಾಂಕ: 24.05. 2018. 

2]ಮಾನ್ಯ ಸಭಾಪತಿಗಳು, ಕರ್ನಾಟಿಕ ವಿಧಾನ ಪರಿಷತ್ತು ಇವರ ಪತ್ರ ಸಂಖ್ಯೆ: ಕವಿಕ: ಸಕ: 088 
2018, ದಿನಾಂಕ: 29.06.2018. j 

3]ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಟಿಪ್ಪಣಿ ದಿನಾಂಕ: 30.06.2018. 

4]ಸರ್ಕಾರದ ಪ್ರಧಾನ ಕಾರ್ಯ" ಮರ. ಶಿಕ್ಷಣ ಇಲಾಖೆ, [ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ] 
ಬೆಂಗಳೊರು ಇವರ ಪತ್ರ'ಸಂಖ್ಯೆ: ಇಡಿ 3 ಎಸ್‌ಇಪಿ 2018 [ಭಾ] € ದಿನಾಂಕ: 02. Wl 2018 


ಬಿಜ್‌ Ep A 

ಉಲ್ಲೇಖ [1]ರಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಎಸ್‌ ನ್‌.ಎಲ್‌ಸಿ ಪರೀಕ್ಷಾ ಫಲಿತಾಂಶವು ಕಳೆದ ಐದು 
ವರ್ಷಗಳಿಂದ ಜಿಲ್ಲಾ ಸರಾಸರಿಗಿಂತ ' ಕಡಿಮೆ ಫಲಿತಾಂಶ ಬಂದಿರುವ ಶಾಲೆಗಳಿಗೆ ಕರ್ನಾಟಿಕ ಶಿಕ್ಷಣ ಅಧಿನಿಯಮ 19836 
ಕಲಂ-39 ಹಂಗೂ ಕರ್ನಾಟಿಕ ಶಿಕ್ಷಣ ಅಧಿನಿಯಮ 19836 ಕಲಂ-53ರ ಪ್ರಕಾರ ಅನುದಾನಿತ ಶಾಲೆಗಳ ಅನುದಾನಿತ ಶಿಕ್ಷಣ 
ಕಾಯ್ದೆಯನ್ನು ಪಾಲಿಸುವಲ್ಲಿ ವಿಘಲರಾದೆ ಶಾಲೆಗಳ ' ಬಗ್ಗೆ ವರದಿ ನೀಡಲು ಎಲ್ಲಾ ಸಉಪನಿರ್ದೇಶಕೆರುಗಳಿಗೆ ಸೂಚಿಸಲಾಗಿತ್ತು. ಈ 
ಬಗ್ಗೆ .ಮಾನ್ಯ ಸ! ಸಚಿವರು. ದಿನಾಂಕ 23.06.2018 ರಂದು ಎಲ್ಲಾ ಮಾಸ್ಯ .ವಿಧಾನ ಪರಿಷತ್‌ ಸದಸ್ಯರುಗಳೊಂದಿಣೆ ಸಭೆಯನ್ನು 
'ನಟಸಿದಾಗ ಕೆಲವು ಉಪನಿರ್ದೇಶಕರುಗಳು/ಕ್ಷೇತ್ರ ಶಿಕ್ಷಣಾಧಿಕಾರಿಗಳು/ಉಪನಿರ್ದೇಶಕರುಗಳು (ಪದವಿ ಹೂರ್ವ) ಶಿಕ್ಷಕರ 
ಸಂಬಳವನ್ನು ನಿಲ್ಲಿಸಲು ಆದೇಶ' ನೀಡಿದ್ದಾರೆಂದು ತಿಳಿಸಿದಾಗ ಮಾನ್ಯ ಸಚಿವರ ಸೂಚನೆ ಮೇರೆಗೆ ತಕ್ಷಣ ದಿನಾಂಕೆ ' 
23.06.2018ರಂದು ಇ-ಮೇಲ್‌ ಮೂಲಕ ಯಾವುದೇ ಶಿಕ್ಷಕೆರ ಸಂಬಳ. ನಿಲ್ಲಿಸಬಾರದು ಎಂದು ಪ್ರಧಾನ ಕಾರ್ಯದರ್ಶಿಯವರ 
ವತಿಯಿಂದ ಸೂಚನೆ ನೀಡಲಾಗಿದೆ. 


'ಈ ಹಿನ್ನೆಲೆಯಲ್ಲಿ ಮಾನ್ಯ ವಿಧಾನ ಪರಿಷತ್‌ ಸಭಾಪತಿಯವರು ಪ ಪ್ರೌಢಶಾಲೆಗಳಲ್ಲಿ ಕಳೆದ ಐದು 
ವರ್ಷಗಳಲ್ಲಿ ಜಿಲ್ಲಾ ಸರಾಸರಿ ಘಲಿತಾಂಶಕ್ಕಿಂತ ಕಡಿಮೆ ಫಲಿತಾಂಶ ಬಂದಿರುವ ಶಾಲೆಗಳಿಗೆ ವೇಶನ ತಡೆ' ಹಿಡಿದಿರುವ ವಿಚಾರದಲ್ಲಿ 
ಉಲ್ಲೇಖ [2)ರಲ್ಲಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರ ನೀಡಿರುತ್ತಾರೆ. ಶಿಕ್ಷಕರ ಸಾಮೂಹಿಕ, ಶೈಕ್ಷಣಿಕ ಜವಾಬ್ದಾರಿಯ ಆಶಯಗಳನ್ನು 
ಉಳಿಸಿಕೊಂಡು ಸರ್ಕಾರಿ ಶಾಲೆಗಳ. ಶಿಕ್ಷಕರುಗಳಿಗೆ ಎಚ್ಚರಿಕೆ ನೀಡಿ, ವೇತನ ಪಾವತಿಸುವಂತೆಯೇ ಅನುದಾನಿತ ಶಾಲೆಗಳ ಶಿಕ್ಷಕರಿಗೂ" 
ಅನ್ನಯಿಸಿ ವೇತನವನ್ನು ಪಾವತಿಸಲು ಈಗಿರುವ ಆದೇಶವನ್ನು ಮಾರ್ಪಡಿಸುವುದು ಸೂಕ್ತವೆಂದು ಅಬಿಪ್ರಾಯಿಸಿರುತ್ತಾರೆ. 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸೆಚೆವರು ಉಲ್ಲೇಖು-3ರಲ್ಲಿ ದಿನಾಂಕ: 3006.2018ರಂದು ಟಿಪ್ಪಣಿ ನೀಡಿ 
ಖಾಸಗಿ ಅಮಬಾನಿತ ಪ್ರೌಢಶಾಲೆಗಳಲ್ಲಿ ಎಸ್‌.ಎಸ್‌.ಎಲ್‌.ಸಿ ಘಲಿತಾಂಶವು ಕಳೆದ ಐದು ವರ್ಷಗಳಲ್ಲಿ ಜಿಲ್ಲಾ ಸರಾಸರಿಗಿಂತ 
ಕಡಿಮೆ ಇರುವ ಕಾರಣಕ್ಕಾಗಿ ಸದರಿ ಶಾಲೆಗಳ ಸಿಬ್ಬಂದಿಯ ವೇತನ ಢವ ಕ್ರಮದ ಬಗ್ಗೆ ಮಾನ್ಯ ಸಭಾಪತಿಗಳು, 


ವಿಧಾನ ಪರಿಷತ್‌ ರವರು' ನೀಡಿರುವ ಪತ್ತದಂತೆ ಸೂಕ್ಷ ಆದೇಶ ಹೊರಡಿಸುವಂತೆ ಸೂಚಿಸಿ ಸಿರುತ್ತಾರೆ. ಈ ಹಿನ್ನೆ ಸಲೆಯಲ್ಲಿ 
ಉಲ್ಲೇಖ[4]ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಪತ್ರದಂತೆ ಹೊಸ ಸುತ್ತೋಲೆ ಮಂಡಿಸಲು ನರಸಲಗಿನುತವಿ 


ಎಸ್‌.ಎಸ್‌.ಎಲ್‌ಸಿ ಪರೀಕ್ಷೆಯ ಉತ್ತಮ ಗುಣಮಟ್ಟದ ಫಲಿತಾಂಶ ಸುಧಾರಣೆಯ ಬಗ್ಗೆ ಹಾಗೂ ಉತ್ತಮ ಶೈಕ್ಷತಿಕ 
ದುಣಮಟ್ಟಿದ . ಆಶಯವನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಉಲ್ಲೇಖ [1ರ ಈ ಕಛೇರಿಯಲ್ಲಿನ ಮಾರ್ಗಸೂಚೆಯಲ್ಲಿನ 


ಅಂಶಗಳನ್ನು ಹನರುಭ್ಬರಿಸುತ್ತಾ' ಈ 


' ಪ್ರಾಥಮಿಕ ಹಂತದ 1ನೇ ತರಗತಿಯಿಂದ ಪ್ರಾರಂಭಿಸಿ 9ನೇ ತರಗತಿಯವರೆವಿಗೂ ಬೋಧನಾ ವಿಷಯಗಳನ್ನು ಸರಿಯಾಗಿ 
ಗ್ರಹಿಸದೇ ವಿದ್ಯಾರ್ಥಿಗಳು ನೇರವಾಗಿ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಗೆ ಕುಳಿತುಕೊಳ್ಳುವುದು ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ 
ಕಡಿಮೆ ಫಲಿತಾಂಶ ಪಡೆಯಲು ಬಹು ಮುಖ್ಯ ಕಾರಣವಾಗುತ್ತದೆ, ಈ ನಿಟ್ಟಿನಲ್ಲಿ ಮಕ್ಕಳೆ ಗ್ರಹಿಕೆಗೆ ಪೂರಕವಾಗುವಂತಹ 
ವಾತಾವರಣ, ಶಿಕ್ಷಕರ ಬೋಧನಾ ಸಾಮರ್ಥ್ಯದ ಕೊರತೆಯನ್ನು ಗುರುತಿಸುವಂತಹ ಕಾರ್ಯ ಸಮರ್ಪಕವಾಗಿ ಇಲಾಖೆಯಿಂದ 
ನಡೆಸಬೇಕಿದೆ. ವಿದ್ಯಾರ್ಥಿಗಳ ಗ್ರಹಿಕೆ ಯಾವ ವಿಷಯದಲ್ಲಿ ಮತ್ತು ಯಾವ ಹಂತದಲ್ಲಿ” ವೈಘಲ್ಯವಾಗಿದೆ ಎಂಬ ' ಬಗ್ಗೆ 
ವಿಶ್ಲೇಷಿಸುವ ಕಾರ್ಯವನ್ನು ಆಯಾ ಕ್ಷೇತ್ರ ಶೀನಾಧಿಕಾರಿಗಳೆ ಮತ್ತು ಸಮೂಹ Me ಸಹಯೋಗದೊಂದಿಗೆ 
ಹಮ್ಮಿಕೊಳ್ಳತಕ್ಕದ್ದು 


" ಈಗಾಗಲೇ 2017-18ನೇ ಸಾಲಿನಿಂದ ರಾಜ್ಯ ಸಾಧನ್ನಾ ಸಮೀಕ್ಷೆಯು ನಡೆಯುತ್ತಿದ್ದು, ' ಅದರ, ಫಲಿತಾಂಶವನ್ನು ವಿಶ್ಲೇಷಿಸಿ 
ಪ್ರತಿಯೊಂದು” ತರಗತಿಯಲ್ಲಿ ಕಡಿಮೆ ಫಲಿತಾಂಶ" ಇರುವ "ಸರ್ಕಾರಿ'/ “ಅನುದಾನಿತ” . ಶಾಲೆಗಳಲ್ಲಿ ಶಿಕ್ಷಕರ ವಿವರಣೆಯನ್ನು 
ಪಡೆಯುವ ಬಗ್ಗೆ ಕ್ರಮ ವಹಿಸುವುದು. 


ಪ್ರಸ್ತುತ ಕ್ಷಣಿಕ ವರ್ಷದಲ್ಲಿ ಕಡಿಮೆ ಫಲಿತಾಂಶದ ಸಾಧನೆ ಮಾಡಿರುವ ಮಕ್ಕಳ/ಶಿಕ್ಷಕರಿಗೆ ವಿಶೇಷ ಪ್ರಶಿಕ್ಷಣವನ್ನು 
ಸಂಬಂಧಪಟ್ಟಿ " ಡಯಟ್‌/ಬಿಆರ್‌ಸಿ' ರವರ ವತಿಯಿಂದ ನೀಡಿ, ಮುಂದಿನ ಸಣ ನರ್ಜದಲ್ಲಿ ಶಿಕ್ಷಕರು ಫಲಿತಾಂಶವನ್ನು 
ಸುಧಾರಿಸಲು ಸೂಕ್ತ ಕ್ಷಮ ವಹಿಸುವುದು. " 


ಸರ್ಕಾರಿ/ಅನುದಾನಿತ ಪೌಢಶಾಲೆಗಳಿಗೆ ಸಂಬಂಧವಟ್ಟಿಂತೆ ಕಡಿಮೆ ಫಲಿತಾಂಶ ಬಂದಂತಹ ಶಾಲೆಗಳಿಗೆ ಆಯಾ ಜಿಲ್ಲಾ 
ಹಂತದಲ್ಲಿರುವ ವಿಷಯ ಪರಿವೀಕ್ಷಕರು, ಡೆಯಟ್‌ ಉಪನ್ಯಾಸಕರು ಮತ್ತು ಬಿಆರ್‌ಸಿ ರವರನ್ನು ನಿಯೋಜಿಸಿ ಶಾಲೆಯಲ್ಲಿನ 
ಶೈಕ್ಷಣಿಕ ಚಟುವಟಿಕೆಗಳನ್ನು ಪರಿಶೀಲಿಸುವ ಜವಾಬ್ದಾರಿಯನ್ನು ವಹಿಸಲು ಆಯಾ ಜಿಲ್ಲಾ ಉಪನಿರ್ದೇಶಕರು ಕಮ ವಹಿಸತಕ್ಕದ್ದು ” 
ಮತ್ತು ಡಯಟ್‌ ವತಿಯಿಂದ ಆಂಧ್ರ ಗಣಿತ, ವಿಜ್ಞಾನ ವಿಷಯಗಳನ್ನು ಬೋಧಿಸುವ ಶಿಕ್ಷಕರಿಗೆ ಸೊಕ್ತ ಘಢಭೇತಿ 
ಹಮ್ಮಿಕೊಳ್ಳುವುದು. 


ಕಡಿಮೆ ಫಲಿತಾಂಶ ಪಡೆದಂತಹ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಪ್ರತಿ ತಿಂಗಳು ಎಸ್‌.ಡಿ.ಎಂಸಿ /ಪೋಪಕರ ಸಭೆ 
ಏರ್ಪಡಿಸಿ, ಘಟಿಕ ಪರೀ್ಸಿಮಾಜೆವಾರು ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ವೈಯಕ್ಷಿಕ ಪ್ರೊಫೈಲ್‌ 
ನಿರ್ವಹಣೆ, "ಇತ್ಯಾದಿ ಕ್ರಮಗಳನ್ನು ವಹಿಸಿ ಎಸ್‌.ಎಸ್‌.ಎಲ್‌.ಸಿ ಫಲಿತಾಂಶ ವೃದ್ಧಿಗೆ ಕೈಗೊಳ್ಳುತ್ತಿರುವ ಕ್ರಮಗಳ ಬಗ್ಗೆ 
ಪೋಷಕರಿಗೆ ಮನವರಿಕೆ ಮಾಡುವ ಬಗ್ಗೆ ಕ್ರಮ ವಹಿಸುವುದು. ( 


ಮೇಲೆ ತಿಳಿಸಿರುವ ಕ್ರಮದ "ಹೊರತು ಯಾವುದೇ ಅನುದಾನಿತ 'ಖ್ರೌಢಶಾಲೆಗಳಲ್ಲಿ 'ಕಳೆದ ಐದು ವರ್ಷಗಳಲ್ಲಿ 


“ಎಸ್‌.ಎಸ್‌.ಎಲ್‌.ಸಿ ಫಲಿತಾಂಶ ಕಡಿಮೆ ಬಂದಂತಹ ಶಾಲೆಗಳಿಗೆ ಉಲ್ಲೇಖ-4ರ ಸರ್ಕಾರದ, ಪ ತ್ರದಲ್ಲಿನ . ನಿರ್ದೇಶಸದಂತೆ 


ವೇತನಾಸುದಬಾನವನ್ನು ತಡೆಹಿಡಿಯಬಾರದಾಗಿ ಕಟ್ಟುನಿಟ್ಟಾಗಿ ಸೂಚಿಸಿದೆ. ಒಂದು ವೇಳೆ ಶಿಕ್ಷಕ ಬೇಜವಾಬ್ದಾರಿಯಿಂದ ಮಕ್ಕಳ 


ಫಲಿತಾಂಶ: ಕಡಿಮೆ ಆಗುವುದಾದರೆ ಅಂತಹ ಸರ್ಕಾರಿ!/ಅನುಬಾನಿತ ಶಿಕ್ಷಕ ಮೇಲೆ ಕೆ.ಸಿ.ಎಸ್‌.ಆರ್‌ ವಿಯಮಾವಳಿಯಂತೆ ಶಿಸ್ತಿನ 


| ಘಯನ್ನು- p Oo 


ಕ್ಷಮ ಜರುಗಿಸುವುದು. ಹಾಗೂ ಸರ್ಕಾರಕ್ಕೆ ವರದಿ ಸಲ್ಲಿಸುವುದು. 


ಸಾಮಜಿಕ ಶಿಕ್ಷಣ ಇಲಾಖೆ 


L. ಮಾನ್ಯ ಶಿಕ್ಷಣ ಸಚೆವರ ಆಪ್ತ: ಕಾರ್ಯದರ್ಶಿಗಳು, [ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ]ಬಿಧಾನಸೌಧ, ಬೆಂಗಳೂರು-। ಇವರಿಗೆ 
ORS ಸಲ್ಲಿಸುತ್ತಾ. ಮೇಲ್ಕಂಡ ಅಂಶಗಳನ್ನು ಮಾನ್ಯ ಸಚಿವರ ಅವಗಾಹನೆಗೆ: ತರಲು ಕೋರಿದೆ. 

2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, "ಶಕ್ಷಣ ಇಲಾಖೆ, (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ] ಸರ್ಕಾರದ ಸಚೆವಾಲಯ, 
ಬಹುಮಹಡಿಗಳ ಕಟ್ಟಿಡ, ಬೆಂಗಳೂರು-01 "ಇವರಿಗೆ ಗೌರವಗಳೊಂದಿಗೆ ಮಾಹಿತಿಗಾಗಿ ಸಲ್ಲಿಸಿದೆ. 

3. ರಾಜ್ಯದ ಎಲ್ಲಾ ಮಖ್ಯ ಕಾರ್ಯ 'ಭವೇಪಾಧಿನರಿನಸು, ಜಿಲ್ಲಾ ಪಂಚಾಯತ್‌ ರವರಿಗೆ ಗೌರವಗಳೊಂದಿಗೆ ಸೂಕ್ತ 
ಕಮಕ್ಕಾಗಿ. s yy € 
ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಟೆ, ಧಾರವಾಢ / ಗುಲ್ಬರ್ಗ ರವರಿಗೆ ಸೂಕ್ಷ ಕ್ರಮಕ್ಕಾಗಿ, 

5. ರಾಜ್ಯದೆ: ಎಲ್ಲಾ. ಜಿಲ್ಲಾ ಉಫೆನಿರ್ದೇರ್‌ರು (ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಚನಿಕ ಶಿಕ್ಷಣ ಫಲಾನಿ, ರವರಿಗೆ ಕಳುಹಿಸುತ್ತಾ, 
ಮೇಲ್ಕಂಡ ಸುತ್ತೋಲೆಯಲ್ಲಿನ ಎಲ್ಲಾ ಅಂಶಗಳನ್ನು ಅಸುಪಾಲಿಸಲು- ಕಡ್ಡಾಯವಾಗಿ ಸೂಚಿಸಿದೆ. 


6. ಕಛೇರಿ ಕಡತದ ರಕ್ಷಾ ಪ್ರತಿ. ": 


